ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಕ್ಷ ಸಂಖ್ಯೆ :1900 (202) ‘ 

ಸದಸ್ಯರ ಹೆಸರು :]|ಶಿೀ ಹೆಚ್‌.ಎಂ. ರಮೇತಶ'ಗ್‌ಡ ಧಾನ ಸಚೆಯಿಂದ 
ಹ ಚುವಾಯಿತರಾದವರು) 

ಉತ್ತರಿಸುವ ದಿನಾಂಕ : 1 10-03-2021. 


ಕಸವ ಸಡವರ 


: | ಮಾನ್ಯ ಉಪಮುಖ್ಯಮಂತ್ರಿಗಳು, 
ಲೋಕೋಪಯೋಗಿ ಇಲಾಖೆ 


ಕ್ರಸಂ. 


ಪ್ರಶ್ನೆ 


ಉತ್ತರ 


ಈ) [ರಾಷ್ಯಾದಾದ್ಯತ 


ಬೃಹತ್‌ ಹೆದ್ದಾರಿಗಳ 
ನಿರ್ಮಾಣಕ್ಕಾಗಿ ಹಾಗೂ ಎಕ್ಸ್‌ಪ್ರಸ್‌ ಕಾರಿಡಾರ್‌ 
ನಿರ್ಮಾಣಕ್ಕಾಗಿ ಹಾಲಿ ಇರುವ ರಸ್ತೆಗಳನ್ನು 


ಎಕ್ಸ್‌ಪ್ರೆಸ್‌ ವೇ ಕಾರಿಡಾರ್‌ ಕಾಮಗಾರಿಗಳು 
ಭಾರತೀಯ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದ 
ವ್ಯಾಪ್ತಿಯಲ್ಲಿ ವೇಳಾಪಟ್ಟಿಯ ಪ್ರಕಾರ ಪ್ರಗತಿಯಲ್ಲಿವೆ. 


ಅಗೆದಿದ್ದು, ಕಾಮಗಾರಿ ನಿಧಾನಗತಿಯಲ್ಲಿ | ಆದಾಗ್ಯೂ 2 ಯೋಜನೆಗಳು ಅಂದರೆ ಹೊಸಪೇಟಿ - 

ಸಾಗುತ್ತಿರುವುದು ಸರ್ಕಾರದ ಗಮನಕ್ಕೆ | ಬಳ್ಳಾರಿ ಭಾಗದ ರಸ್ತೆ ಮತ್ತು ಹಾಸನ - ಮಾರನಹಳ್ಳಿ 

ಬಂದಿದೆಯೇ; ಭಾಗದ ಕಾಮಗಾರಿಗಳು ಗುತ್ತಿಗೆದಾರರ ಹಣಕಾಸಿನ 
ಸಮಸ್ಯೆಯಿಂದಾಗಿ ಮಂದಗತಿಯಲ್ಲಿವೆ ಎಂದು 
ಭಾರತೀಯ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದವರು 
ವರದಿಸಿರುತ್ತಾರೆ. 

ಆ) | ಬಂದಿದ್ದಲ್ಲಿ `ಶೀಘವಾಗ ರಸ್ತೆ ಕಾಮಗಾರಿ ಸಮಸ್ಯೆಗಳನ್ನು ``ಪರಹರಿಸರ "ಮತ್ತ "ಈ 
ಪೂರ್ಣಗೊಳಿಸಲು ಸರ್ಕಾರ ಯಾವ ಯಾವ ಯೋಜನೆಗಳನ್ನು ಶೀಘವಾಗಿ ಪೂರ್ಣಗೊಳಿಸಲು 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ; ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ 

ಗುತ್ತಿಗೆದಾರರೊಂದಿಗೆ ನಿಯಮಿತವಾಗಿ ಸಭೆಗಳನ್ನು 

ನಡೆಸಲಾಗಿದೆ. 

ಇ) `'ಚಿಂಗಳೊರು ಪೂನಾ ರಾಷ್ಟ್ರೀಯ ಹೆದ್ದಾರಿ ಬಂಕಾಪುರೆ "ಹಾವೇರಿ `ರಸ್ತಂಯ'ಹಬ್ಯಳ್ಳಿ 
ಎನ್‌.ಹೆಚ್‌-4 ಬಂಕಾಪುರದಿಂದ | ಹಾವೇರಿ ಯೋಜನೆಯ ಭಾಗವಾಗಿದ್ದು, ಈ ಕೆಳಕಂಡ 
ಹಾವೇರಿಯವರೆಗೆ ರಸ್ತೆ ಕಾಮಗಾರಿ | ಕಾರಣಗಳಿಂದಾಗಿ ವಿಳಂಬವಾಗಿರುತ್ತದೆ ಎಂದು 
ವಿಳಂಭವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದವರು 
ಬಂದಿದೆಯೇ; ವರದಿಸಿರುತ್ತಾರೆ. 

1. ಅಂಡರ್‌ಪಾಸ್‌ ಮತ್ತು ಹೆಚ್ಚಿನ ಭೂ ಪರಿಹಾರದ 
ಬೇಡಿಕೆಗಾಗಿ ಗ್ರಾಮಸ್ಥರಿಂದ ಕೆಲಸ 
ನಿಲ್ಲಿಸಿರುವುದು. 

2. ಭೂಸ್ವಾಧೀನದಲ್ಲಿ ನಿಧಾನ ಪ್ರಗತಿ. 

3. 2019ರಲ್ಲಿ ಅನಿರೀಕ್ಷಿತ ಮಳೆ. 

4. ಕೋವಿಡ್‌ 19 ಪಿಡುಗಿನಿಂದಾಗಿ 

ಈ) '/ ಬೆಂಗಳೊರು `-`ಮಂಗಳಾರು`ಹೆದ್ದಾಕಯಕ್ಲ ಬೆಂಗಳೂರು "ಮಂಗಳೂರು ಹೆದ್ದಾರಿಯಲ್ಲಿ 


ಹಾಸನದಿಂದ ಸಕಲೇಶಪುರ ಮಾರ್ಗ ಕಳೆದ 


ಎರಡು ವರ್ಷಗಳಿಂದ ಸಂಪೂರ್ಣ 
ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹಾಸನದಿಂದ ಸಕಲೇಶಪುರ ಮಾರ್ಗದ ರಸ್ತೆಯನ್ನು 
ಗುತ್ತಿಗೆದಾರರು ಸಂಚಾರಿ ಯೋಗ್ಯ ಸ್ಥಿತಿಯಲ್ಲಿ 
ನಿರ್ವಹಿಸಲಾಗುತ್ತಿದೆ ಎಂದು ಭಾರತೀಯ ರಾಷ್ಟೀಯ 


ಹೆದ್ದಾರಿಗಳ ಪ್ರಾಧಿಕಾರದವರು ವರದಿಸಿರುತ್ತಾರೆ. 


ಕ್ರಸಂ. ಪ್ನೆ ಉತ್ತರ me 
ಉ) ಬಂದಿದ್ದಲ್ಲಿ `ತೀಘ್ರ ಕಾಮಗಾರ ಪೂರ್ಣಕ್ಕೆ] ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಈ 
ಯಾವ ಕ್ರಮ ಕೈಗೊಳ್ಳಲಾಗಿದೆ; ಈ 'ಎರಡೂ ಯೋಜನೆಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು 
ಯೋಜನೆಗಳನ್ನು ಪೂರ್ಣಗೊಳಿಸಲು ಅಂತಿಮ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ 
ಗಡುವು ನೀಡಲಾಗಿದೆಯೇ? . (ಮಾಹಿತಿ ಗುತ್ತಿಗೆದಾರರೊಂದಿಗೆ ನಿಯಮಿತವಾಗಿ ಸಭೆಗಳನ್ನು 
ನೀಡುವುದು) ನಡೆಸಲಾಗಿದೆ. ಮೇಲಿನ ಎರಡೂ ಕಾಮಗಾರಿಗಳನ್ನು 


ದಿನಾಂಕಃ31-03-2022 ರೊಳಗೆ ಪೂರ್ಣಗೊಳಿಸ 
ಲಾಗುವುದೆಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿಗಳ 
ಪ್ರಾಧಿಕಾರದವರು ವರದಿಸಿರುತ್ತಾರೆ. 


ಕಡತ ಸಂಖ್ಯೆ ಲೋಇ.77 ಸಿಎನ್‌ಹೆಜ್‌ 2021 (ಇ) 


ಕ್‌ೆ 

(ಗೋವಿಂದ.ಎಂ.ಕಾರೆಜೋಳ) 
ಉಪ ಮುಖ್ಯಮಂತ್ರಿಗಳು 

ಲೋಕೋಪಯೋಗಿ ಇಲಾಖೆ 


